KA/ BGGPO / 2515 / WPP -47 / 2009-2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ , ಮಾರ್ಚ್ ೧೧, ೨೦೧೦ ( ಫಾಲ್ಗುಣ ೨೦ , ಶಕ ವರ್ಷ ೧೯೩೧) | ಸಂಚಿಕೆ ೧೦ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು , ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 

ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 107 ಎಲ್‌ಜಿಎಂ 2009, ಬೆಂಗಳೂರು, ದಿನಾಂಕ : 15ನೇ ಜನವರಿ, 2010 , 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆ, ಹುಣಸೂರು ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 
ಕ್ರ. ಸಂ ತಾಲ್ಲೂಕು | 
ಹುಣಸೂರು ( 1 ) ಶ್ರೀ ಹೆಚ್ . ಪಿ . ಮಂಜುನಾಥ, 

ಅಧ್ಯಕ್ಷರು 
ಮಾನ್ಯ ಶಾಸಕರು, ಹುಣಸೂರು ವಿಧಾನ ಸಭಾ ಕ್ಷೇತ್ರ 
2) ಶ್ರೀ ಅಶೋಕ ಬಿನ್ ಶ್ರೀನಿವಾಸಗೌಡ, ಬೆಟ್ಟದೂರು ಗ್ರಾಮ , ಸದಸ್ಯರು (ಸಾಮಾನ್ಯ ) 
ಹಳೇಬೀಡು ಅಂಚೆ, ಹುಣಸೂರು ತಾಲ್ಲೂಕು 
3) ಶ್ರೀಮತಿ ವಿಜಯಕುಮಾರಿ ಕೋಂ ವಾದೀರಾಜ್ , 

ಸದಸ್ಯರು ( ಮಹಿಳೆ ) 
ಕಟ್ಟೆಮಳಲವಾಡಿ ಗ್ರಾಮ , ಹುಣಸೂರು ತಾಲ್ಲೂಕು 
4) ಶ್ರೀ ಪುಟ್ಟಮಾದಯ್ಯ ಬಿನ್ ಮಾದಯ್ಯ , 

ಸದಸ್ಯರು 
ಧರ್ಮಾಪುರ ಗ್ರಾಮ , ಹುಣಸೂರು ತಾಲ್ಲೂಕು 

( ಪರಿಶಿಷ್ಟ ಜಾತಿ) 
5) ತಹಶೀಲ್ದಾರ್, ಹುಣಸೂರು ತಾಲ್ಲೂಕು, ಹುಣಸೂರು 

ಸದಸ್ಯರು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 136 

ಎಲ್. ಕೃಷ್ಣಪ್ಪ 
ಪೀಠಾಧಿಕಾರಿ, ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 2 ) 


ಸದಸ್ಯರು 


(೧೨೧) 


೧೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧ , ೨೦೧೦ 

ಭಾಗ - ೪ಎ 
ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 108 ಎಲ್‌ಜಿಎಂ 2009 , ಬೆಂಗಳೂರು, ದಿನಾಂಕ: 15ನೇ ಜನವರಿ, 2010, 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94- ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆ, “ಪಿರಿಯಾಪಟ್ಟಣ ತಾಲ್ಲೂಕು” ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 
ಕ್ರ. ಸಂ ತಾಲ್ಲೂಕು | 

ಸದಸ್ಯರು 
1 ಪಿರಿಯಾಪಟ್ಟಣ ( 1) ಶ್ರೀ ಕೆ. ವೆಂಕಟೇಶ್, ಮಾನ್ಯ ಶಾಸಕರು, 

ಅಧ್ಯಕ್ಷರು 
ಪಿರಿಯಾಪಟ್ಟಣ ವಿಧಾನ ಸಭಾ ಕ್ಷೇತ್ರ 
2) ಶ್ರೀ ಕೆ.ಕೆ. ಶಶಿ ಬಿನ್ ಪುಟ್ಟಪ್ಪ ತಾತನಹಳ್ಳಿ 

ಸದಸ್ಯರು (ಸಾಮಾನ್ಯ ) 
ಪಿರಿಯಾಪಟ್ಟಣ ತಾಲ್ಲೂಕು 
3) ಶ್ರೀಮತಿ ಪುಷ ಶಿವಾನಂದ ಕೋಂ ಶಿವಾನಂದ 

ಸದಸ್ಯರು ( ಮಹಿಳೆ) 
ರಾವಂದೂರು ಗ್ರಾಮ , ಪಿರಿಯಪಟ್ಟಣ ತಾಲ್ಲೂಕು 
4) ಶ್ರೀ ಪರಮೇಶ ಬಿನ್ ಕೆಂಗಯ್ಯ , ದೊಡ್ಡಹೊನ್ನೂರು ಗ್ರಾಮ , | ಸದಸ್ಯರು 
ಬಯಲುಕುಪ್ಪೆ ಅಂಚೆ, ಪಿರಿಯಾಪಟ್ಟಣ ತಾಲ್ಲೂಕು 

( ಪರಿಶಿಷ್ಟ ಜಾತಿ) 
( 5) ತಹಶೀಲ್ದಾರ್‌, ಪಿರಿಯಾಪಟ್ಟಣ ತಾಲ್ಲೂಕು, ಪಿರಿಯಾಪಟ್ಟಣ ಸದಸ್ಯರು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್. 137 

ಎಲ್ . ಕೃಷ್ಣಪ್ಪ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 2 ) 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 109 ಎಲ್‌ಜಿಎಂ 2009, ಬೆಂಗಳೂರು, ದಿನಾಂಕ : 15ನೇ ಜನವರಿ , 2010, 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆ, “ಕೃಷ್ಣರಾಜನಗರ ತಾಲ್ಲೂಕು” ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 
( ಕ್ರ ಸಂ | ತಾಲ್ಲೂಕು 

ಸದಸ್ಯರು 
ಕೃಷ್ಣರಾಜನಗರ | 1) ಶ್ರೀ ಸಾ . ರಾ . ಮಹೇಶ್, 

ಅಧ್ಯಕ್ಷರು 
ಮಾನ್ಯ ಶಾಸಕರು, ಕೃಷ್ಣರಾಜನಗರ ವಿಧಾನ ಸಭಾ ಕ್ಷೇತ್ರ 
2) ಶ್ರೀ ಮಹೇಶ್ ಬಿನ್ ವೀರಪ್ಪಾಜಿ 

ಸದಸ್ಯರು (ಸಾಮಾನ್ಯ 
ಕೊಡೆಯಾಲ, ಕೃಷ್ಣರಾಜನಗರ ತಾಲ್ಲೂಕು 
3) ಕು . ಮಂಜುಳಾ ಬಿನ್ ನಾಗಣ್ಣ 

ಸದಸ್ಯರು ( ಮಹಿಳೆ) 
ಹಂಪಾಪುರ, ಕೃಷ್ಣರಾಜನಗರ ತಾಲ್ಲೂಕು 
4) ಶ್ರೀ ಶಿವಪ್ರಸಾದ್ ಬಿನ್ ಶಿವಣ್ಣ , 

ಸದಸ್ಯರು 
ಅಂಬೇಡ್ಕರ್ ಕಾಲೋನಿ, ಕೃಷ್ಣರಾಜನಗರ ತಾಲ್ಲೂಕು 

( ಪರಿಶಿಷ್ಟ ಜಾತಿ) 
[ 5) ತಹಶೀಲ್ದಾರ್‌, ಕೃಷ್ಣರಾಜನಗರ ತಾಲ್ಲೂಕು, ಕೃಷ್ಣರಾಜನಗರ ಸದಸ್ಯರು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 138 

ಎಲ್. ಕೃಷ್ಣಪ್ಪ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 2) 


ಅಧ್ಯಕ್ಷರು 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧, ೨೦೧೦ 

೧೨೩ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 110 ಎಲ್‌ಜಿಎಂ 2009 , ಬೆಂಗಳೂರು, ದಿನಾಂಕ: 15ನೇ ಜನವರಿ , 2010 , 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆ, ನಂಜನಗೂಡು ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 
ಕ್ರ. ಸಂ ತಾಲ್ಲೂಕು 

ಸದಸ್ಯರು 
1 ನಂಜನಗೂಡು ( 1) ಶ್ರೀ ವಿ. ಶ್ರೀನಿವಾಸ ಪ್ರಸಾದ್, ಮಾನ್ಯ ಶಾಸಕರು, 

ನಂಜನಗೂಡು ವಿಧಾನ ಸಭಾ ಕ್ಷೇತ್ರ 
2) ಶ್ರೀ ನಂಜುಂಡಸ್ವಾಮಿ , ಮಾದನಹಳ್ಳಿ 

ಸದಸ್ಯರು (ಸಾಮಾನ್ಯ ) 
ಹುಲಹಳ್ಳಿ, ನಂಜನಗೂಡು ತಾಲ್ಲೂಕು 
( 3) ಶ್ರೀ ಗಣೇಣ ನಾಯ್ಕ ಬಿನ್ ಲಿಂಗ ನಾಯ್ಕ 

ಸದಸ್ಯರು ( ಪ. ಪಂಗಡ) 
ಸಿಂಧುವಳ್ಳಿ ಗ್ರಾಮ , ನಂಜನಗೂಡು ತಾಲ್ಲೂಕು 
4) ಕು . ಸುನೀತಾ 

ಸದಸ್ಯರು 
5ನೇ ಕ್ರಾಸ್ , ನಂಜನಗೂಡು ಟೌನ್ 

( ಮಹಿಳೆ) 
5) ತಹಶೀಲ್ದಾರ್‌, ನಂಜನಗೂಡು ತಾಲ್ಲೂಕು, ನಂಜನಗೂಡು | ಸದಸ್ಯರು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್. 139 

ಎಲ್. ಕೃಷ್ಣಪ್ಪ 

ಪೀಠಾಧಿಕಾರಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 2 ) 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 111 ಎಲ್‌ಜಿಎಂ 2009 , ಬೆಂಗಳೂರು, ದಿನಾಂಕ: 15ನೇ ಜನವರಿ, 2010, 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆ, ಮೈಸೂರು ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 
ಕ್ರ. ಸಂ | ತಾಲ್ಲೂಕು | 

ಸದಸ್ಯರು 
1 ಮೈಸೂರು |(1) ಶ್ರೀ ಎಂ . ಸತ್ಯನಾರಾಯಣ 

ಅಧ್ಯಕ್ಷರು 
ಮಾನ್ಯ ಶಾಸಕರು, ಮೈಸೂರು ವಿಧಾನ ಸಭಾ ಕ್ಷೇತ್ರ 
2) ಶ್ರೀ ಮರಿಸ್ವಾಮಿ ಬಿನ್ ಲೇ . ಸಿದ್ದಯ್ಯ , 

ಸದಸ್ಯರು 
ಯಡಕೋಳ ಗ್ರಾಮ , ವರುಣಾ ಹೋಬಳಿ, ಮೈಸೂರು ತಾಲ್ಲೂಕು | ( ಪರಿಶಿಷ್ಟ ಜಾತಿ) 
3) ಶ್ರೀಮತಿ ಸಾವಿತ್ರಿ ಕೋಂ ಚಿದಾನಂದನಾಯ್ಡು, ಕೆ.ಎನ್. ಹುಂಡಿ, ಸದಸ್ಯರು ( ಮಹಿಳೆ) 
ಕಡಕೋಳ ಅಂಚೆ, ಮೈಸೂರು ತಾಲ್ಲೂಕು 
4) ಶ್ರೀ ಬಿ.ಎಸ್. ಮಂಜುನಾಥ ಲೇಟ್ ಶಿವಣ್ಣ 

ಸದಸ್ಯರು ( ಸಾಮಾನ್ಯ ) 
ನಂ . 252, ವಾಟರ್ ಟ್ಯಾಂಕ್ ಹತ್ತಿರ, ಬೆಳವಾಡಿ ಅಂಚೆ, ಮೈಸೂರು 
ತಾಲ್ಲೂಕು 
5) ತಹಶೀಲ್ದಾರ್‌, ಮೈಸೂರು ತಾಲ್ಲೂಕು, ಮೈಸೂರು 

ಸದಸ್ಯರು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 140 

ಎಲ್ . ಕೃಷ್ಣಪ್ಪ 

ಪೀಠಾಧಿಕಾರಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 2) 


೧೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧ , ೨೦೧೦ 

ಭಾಗ - ೪ಎ 
- ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 114 ಎಲ್‌ಜಿಎಂ 2009 , ಬೆಂಗಳೂರು, ದಿನಾಂಕ: 15ನೇ ಜನವರಿ , 2010 , 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94- ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆ, ಟಿ. ನರಸೀಪುರ ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 
| ತಾಲ್ಲೂಕು 

ಸದಸ್ಯರು 
ಟಿ . ನರಸೀಪುರ | 1) ಡಾ : ಹೆಚ್. ಸಿ . ಮಹದೇವಪ್ಪ, 

ಅಧ್ಯಕ್ಷರು 
ಮಾನ್ಯ ಶಾಸಕರು , ಟಿ. ನರಸೀಪುರ ವಿಧಾನ ಸಭಾ ಕ್ಷೇತ್ರ 
2) ಶ್ರೀ ಡಿ .ಎಸ್. ಚಂದ್ರೇಗೌಡ ಬಿನ್ ಡಿ. ಎಂ . ಸಿದ್ದೇಗೌಡ, ಸದಸ್ಯರು 
ದಾಸೇಗೌಡನಕೊಪ್ಪಲು ಗ್ರಾಮ , ಹನುಮಬಾಳು ಅಂಚೆ, ಬನ್ನೂರು | (ಸಾಮಾನ್ಯ ) 
ಹೋಬಳಿ, ಟಿ. ನರಸೀಪುರ ತಾಲ್ಲೂಕು 
3) ಶ್ರೀಮತಿ ಮಂಗಳಗೌರಿ ಕೋಂ ಚಲುವೇಗೌಡ, 

ಸದಸ್ಯರು ( ಮಹಿಳೆ) 
ವಡೆಯಾಂಡಹಳ್ಳಿ ಗ್ರಾಮ ತಲಕಾಡು ಟಿ. ನರಸೀಪುರ ತಾಲ್ಲೂಕು 
4) ಶ್ರೀ ರಂಗರಾಜು ಬಿನ್ ಗಂಗೆದಾಸಯ್ಯ , ಹೆಗ್ಗೂರು, ಸದಸ್ಯರು (ಪ. ಜಾತಿ ) 
ಬನೂರು ಹೋಬಳಿ, ಟಿ . ನರಸೀಪುರ ತಾಲ್ಲೂಕು 
5) ತಹಶೀಲ್ದಾರ್‌, ಟಿ . ನರಸೀಪುರ ತಾಲ್ಲೂಕು, ಟಿ . ನರಸೀಪುರ ಸದಸ್ಯರು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 141 

ಎಲ್. ಕೃಷ್ಣಪ್ಪ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 2 ) 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 139 ಎಲ್‌ಜಿಎ 2008, ಬೆಂಗಳೂರು, ದಿನಾಂಕ: 16ನೇ ಜನವರಿ, 2010, 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲ್ಲೂಕು” ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 
ಕ್ರ. ಸಂ | ತಾಲ್ಲೂಕು 

ಸದಸ್ಯರು 
ಕುಂದಾಪುರ ( 1) ಶ್ರೀ ಹಾಲಾಡಿ ಶ್ರೀನಿವಾಸ ಶೆಟ್ಟಿ , 

ಅಧ್ಯಕ್ಷರು 
ಮಾನ್ಯ ಶಾಸಕರು , ಕುಂದಾಪುರ ವಿಧಾನಸಭಾ ಕ್ಷೇತ್ರ 
2 ) ಶ್ರೀ ಲಕ್ಷ್ಮೀನಾರಾಯಣ ಶೇರುಗಾರ, 

ಸದಸ್ಯರು 
ಮಾನ್ಯ ಶಾಸಕರು, ಬೈಂದೂರು ಕ್ಷೇತ್ರ 

( ಹಿಂ . ವರ್ಗ ) 
3) ಶ್ರೀ ಗಣಪ ಬಿನ್ ಕುಪ್ಪ, 

ಸದಸ್ಯರು ( ಎಸ್. ಸಿ) 
ಹಳೇ ಅಳಿವೆ ,ಕೋಡಿ, ಕುಂದಾಪುರ 
4) ಶ್ರೀಮತಿ ನಯನ ಶಾನುಭಾಗ್ , 

ಸದಸ್ಯರು (ಮಹಿಳೆ) 
ತೃಪ್ತಿ ಅರೆಶಿರೂರು, ಕುಂದಾಪುರ ತಾಲ್ಲೂಕು 
15) ತಹಶೀಲ್ದಾರ್‌, ಕುಂದಾಪುರ ತಾಲ್ಲೂಕು, ಕುಂದಾಪುರ 

ಕಾರ್ಯದರ್ಶಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್. 142 

ಎಲ್ . ಕೃಷ್ಣಪ್ಪ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 2) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧ , ೨೦೧೦ 

೧೨೫ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ: ಗ್ರಾಅಪ / 219 / ಕೆಎಸ್ಎಸ್ /2008 , ಬೆಂಗಳೂರು, ದಿನಾಂಕ: 15ನೇ ಜನವರಿ , 2010 , 
ದಿನಾಂಕ: 6. 12 .79 ರ ವಿಶೇಷ ರಾಜ್ಯಪತ್ರದ ಭಾಗ - 4 ( 2) ಸಿ (1) ರಲ್ಲಿ ಪ್ರಕಟವಾದ ದಿನಾಂಕ 28. 11 . 79 ರ 
ಅಧಿಸೂಚನೆ ಸಂಖ್ಯೆ : ಆರ್‌ಡಿಪಿ 133 ಎಸ್‌ಪಿಎಲ್ 79ರಲ್ಲಿ ಹಿಂದಿನ ತಾಲ್ಲೂಕು ಅಭಿವೃದ್ಧಿ ಮಂಡಳಿಯ ನೌಕರರ ಸೇವೆಯನ್ನು 
ಸರ್ಕಾರಿ ಸೇವೆಯಲ್ಲಿ ವಿಲೀನಗೊಳಿಸಲಾಗಿದೆ. ತದನಂತರದ ಸೇರ್ಪಡೆಗಳಲ್ಲಿ ದಿನಾಂಕ:30.3.92, 6.4.92, 12 .5.92, 13.7.92. 
1. 9 .92 41, 93 , 20 .5 . 93 , 14 . 6. 93 , 25 . 2 .94, 22 . 3 .94, 30. 9 .94 , 22 . 11 . 95 , 22 . 2 .96, 21. 6 .96, 15 . 2 .97, 23. 8 .97 , 
30 .1.99, 7.2 .2000 , 17 .10. 2000, 13 .2 .2001, 12 .12 . 2001, 10.3 .2004 , 15 .4 . 2004 , 4 .9.2004 , 3 .1.2005 , 

6 26.8 .2006, 20.5 .2008 ರವರೆಗೆ ( ಕ್ರ. ಸಂ . 785 ರಿಂದ 1057ರವರೆಗೆ ) ವಿವಿಧ ಜಿಲ್ಲೆಗಳಲ್ಲಿ 
ಸೇರ್ಪಡೆಯಾಗದೆ ಇರುವ ಹಿಂದಿನ ತಾಲ್ಲೂಕು ಅಭಿವೃದ್ಧಿ ಮಂಡಳಿ ನೌಕರರನ್ನು ಸೇರಿಸಿ ಸೇರ್ಪಡೆ ಆದೇಶ 
ಹೊರಡಿಸಲಾಗಿದೆ. 

ಈಗ ದಿನಾಂಕ:28.11 .79 ರ ಅಧಿಸೂಚನೆಯನ್ನು ಮುಂದುವರೆಸುತ್ತಾ ಕ್ರಮ ಸಂಖ್ಯೆ 1057 ರ ನಂತರ ಈ 
ಕೆಳಕಂಡಂತೆ ಸೂಚಿಸಿರುವ ಹಿಂದಿನ ತಾಲ್ಲೂಕು ಅಭಿವೃದ್ಧಿ ಮಂಡಳಿ ನೌಕರರ ಹೆಸರನ್ನು1058 ಎಂದು ಸೇರ್ಪಡೆ 
ಮಾಡಿಕೊಂಡು ಈ ಕೆಳಕಂಡಂತೆ ಓದುವುದು. 
ಕ್ರ. ಸಂ ನೌಕರರ ಹೆಸರು 

ಹಿಂದಿನ ತಾಲ್ಲೂಕು ಅಭಿವೃದ್ಧಿ | ವಿಲೀನಗೊಳಿಸಿದ ಹುದ್ದೆಯ 
ಮಂಡಳಿಯಲ್ಲಿ ಧಾರಣ ಮಾಡಿದ ಹೆಸರು ಮತ್ತು ದಿನಾಂಕ 

ಹುದ್ದೆಯ ಹೆಸರು ಮತ್ತು ದಿನಾಂಕ 
1058 ಶ್ರೀಮತಿ ಪಿ . ಎ . ಬಾಲಸಂಜೀವಮ್ಮ , ಮೇಲ್ವಿಚಾರಕಿ ( ಆರ್ಗನೈಜರ್) ಮೇಲ್ವಿಚಾರಕಿ ( ಆರ್ಗನೈಜರ್) 
ಪ್ರಥಮ ದರ್ಜೆ ಸಹಾಯಕರು , 

9 .10.1974 

9 .10 .1974 
ಜಿಲ್ಲಾಪಂಚಾಯತ್, ಚಿತ್ರದುರ್ಗ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 143 

- ಎಸ್. ಯು . ಶಿವಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 
ಶಿಕ್ಷಣ ಸಚಿವಾಲಯ 

ಸೇರ್ಪಡೆ ಆದೇಶ 
ಸಂಖ್ಯೆ: ಇಡಿ 159 ಟಿಇಸಿ 2009 , ಬೆಂಗಳೂರು, ದಿನಾಂಕ : 30ನೇ ಜನವರಿ, 2010 , 
ಸರ್ಕಾರದ ಆದೇಶ ಸಂಖ್ಯೆ :ಇಡಿ 159 ಟಿಇಸಿ 2008, ದಿನಾಂಕ:8.1.2010 ರ ಆದೇಶ ಭಾಗದಲ್ಲಿನ ಕಂಡಿಕೆ 2 ರಲ್ಲಿ 
ಈ ಉದ್ದೇಶಕ್ಕಾಗಿ ರೂ . 800.00 ಲಕ್ಷಗಳನ್ನು ಲೆಕ್ಕ ಶೀರ್ಷಿಕೆ 2203 - 00 -107 -1- 00 - 117 ( ಪಿ) ಎಂಬ ಪದಗಳ ನಂತರ ಈ 
ಕೆಳಕಂಡ ಲೆಕ್ಕ ಶೀರ್ಷಿಕೆಗಳನ್ನು ಸೇರಿಸಿಕೊಂಡು ಓದಿಕೊಳ್ಳತಕ್ಕದ್ದು. 

“( 2203 - 00 -107 - 1- 00) - ರೂ . 200.00 ಲಕ್ಷ ( 2203 - 00 -107 -1 - 00 - 422) - ರೂ . 400.00ಲಕ್ಷ ( 2203 
00 -107 -1 - 00 - 423) - ರೂ . 200.00 ಲಕ್ಷ ” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 144 

ಬಿ. ಎಸ್ . ನಾಗರಾಜ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ ) 

ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ ) 
ಕೃಷಿ ಮಾರಾಟ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ :ಕೃಮಾಇ / 41 / ನಿಯವಿ/ 2005 , ಬೆಂಗಳೂರು, ದಿನಾಂಕ: 30ನೇ ಜನವರಿ, 2010, 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಪ್ರಕರಣ 6 
ರ ಉಪ ಪ್ರಕರಣ (3) ರ ಮೇರೆಗೆ ಕರ್ನಾಟಕ ರಾಜ್ಯ ಮಾರುಕಟ್ಟೆಗಳ ಮುಖ್ಯಾಧಿಕಾರಿಗಳು ಹೊರಡಿಸಿದ ದಿನಾಂಕ:5.9.1986 
ರ ಅಧಿಸೂಚನೆ ಮೂಲಕ ತುಮಕೂರು ಕೃ 

ಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಮಾರಾಟ ನಿಯಂತ್ರಣಕ್ಕೆ 
ಒಳಪಡಿಸಿರುವ ಅಧಿಸೂಚಿತ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ತುಮಕೂರು ನಗರ ಪುರಸಭೆ ಎಲ್ಲೆ ಮತ್ತು 


ರ ಉರಿಲಿರ ಲಮುರಾರು ರೈತ ಉತ್ಪನ್ನ ಮಾರುರಟ್ಟು ನಿಂ 


೧೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧, ೨೦೧೦ 

ಭಾಗ - ೪ 
ಬಟವಾಡೆ ಗ್ರಾಮದ ಎಲ್ಲೆಗಳನ್ನೊಳಗೊಂಡ ಪ್ರದೇಶವನ್ನು ಮಾರುಕಟ್ಟೆ ಎಂದು ಮತ್ತು ಸದರಿ ಅಧಿಸೂಚನೆಯ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸೀಮಾಬದ್ದ ಸ್ಥಳವನ್ನು ಮಾರುಕಟ್ಟೆ ಪ್ರಾಂಗಣವೆಂದು ಘೋಷಿಸಲಾಗಿತ್ತು. 

ತದನಂತರದಲ್ಲಿ ಅಧಿಸೂಚನೆ ಸಂಖ್ಯೆ:ಕೃಮಾಇ/41/ನಿಯವಿ/2005, ದಿನಾಂಕ:23.2.2005ರಲ್ಲಿ ಮಾರುಕಟ್ಟೆ 
ಉಪಪ್ರಾಂಗಣ ಘೋಷಣೆ ಮಾಡಿ ಅನುಸೂಚಿಯಲ್ಲಿ ಸದರಿ ಮಾರುಕಟ್ಟೆ ಉಪ ಪ್ರಾಂಗಣದ ಸ್ಥಳ ನಿರ್ದಿಷ್ಟಪಡಿಸಲಾಗಿತ್ತು. 
ಆದರೆ ಸದರಿ ಜಾಗಕ್ಕೆ ಹೊಂದಿಕೊಂಡಂತೆ ಇರುವ ಸಮಿತಿಯ ಒಡೆತನದ 15.50x16.50 ಮೀಟರ್ ಜಾಗವನ್ನು 
ಅಧಿಸೂಚಿಸಲ್ಪಡದೆ ಕೈಬಿಟ್ಟಿರುವ ಕುರಿತು ಅದನ್ನು ಸೇರಿಸಿ ಮಾರುಕಟ್ಟೆ ಉಪ ಪ್ರಾಂಗಣದ ಸ್ಥಳ ನಿರ್ದಿಷ್ಟಪಡಿಸಲು ತುಮಕೂರು 
ಮಾರುಕಟ್ಟೆ ಸಮಿತಿ ತೀರ್ಮಾನಿಸಿ ಸಲ್ಲಿಸಿರುವ ಪ್ರಸ್ತಾವನೆ ಪರಿಶೀಲಿಸಿದೆ. 

- ಆದುದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 
1966ರ ಪ್ರಕರಣ 6ರ ಉಪ ಪ್ರಕರಣ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕದಲ್ಲಿ ಕೃಷಿ ಮಾರಾಟ 
ಇಲಾಖೆಯ ನಿರ್ದೇಶಕನಾಗಿರುವ ಜಿ. ರಾಮಚಂದ್ರ ಆದ ನಾನು ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಮಾರುಕಟ್ಟೆ ಕ್ಷೇತ್ರದಲ್ಲಿ ಈಗಾಗಲೇ ಮಾರುಕಟ್ಟೆ ಉಪ ಪ್ರಾಂಗಣ ಎಂದು ಘೋಷಿಸಿ ನಿಗದಿಪಡಿಸಿರುವ ಜೊತೆಗೆ ಈ ಕೆಳಕಂಡ 
ಅನುಸೂಚಿಯಲ್ಲಿ ಸಮಿತಿ ಒಡೆತನದ ಜಾಗವನ್ನು ನಿರ್ದಿಷ್ಟಪಡಿಸಲು ಉದ್ದೇಶಿಸಿದ್ದು, ಸದರಿ ಉದ್ದೇಶಕ್ಕೆ ಸಂಬಂಧಿಸಿದಂತೆ 
ಬಾಧಿತರಾಗುವವರಿಂದ ಆಕ್ಷೇಪಣೆ/ಸಲಹೆಗಳನ್ನು ಆಹ್ವಾನಿಸಿದೆ. 

ಅನುಸೂಚಿ 
ಸಮಿತಿ ಒಡೆತನದ 15.50x16.50 ಮೀಟರ್ ಪ್ರದೇಶದ ಈ ಕೆಳಗಿನ ಸೀಮಾಬದ್ದ ಸ್ಥಳ 

ಪೂರ್ವಕ್ಕೆ - ರಸ್ತೆ 
ಪಶ್ಚಿಮಕ್ಕೆ - ರೇಷ್ಮೆ ಇಲಾಖೆ ಜಾಗ 
ಉತ್ತರಕ್ಕೆ - ರಸ್ತೆ | 

ದಕ್ಷಿಣಕ್ಕೆ - ರೇಷ್ಮೆ ಇಲಾಖೆ ಜಾಗ 
ಆಕ್ಷೇಪಣೆಗಳು ಅಥವಾ ಸಲಹೆಗಳು ಇದ್ದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರ ಅಥವಾ ಕನ್ನಡ 
ದಿನಪತ್ರಿಕೆಯಲ್ಲಿ ಯಾವುದು ತಡವಾಗಿ ಪ್ರಕಟವಾಗುವುದು ಆ ದಿನಾಂಕದಿಂದ 32 ದಿವಸಗಳೊಳಗೆ ನಿರ್ದೇಶಕರು, ಕೃಷಿ 
ಮಾರಾಟ ಇಲಾಖೆ , ನಂ . 16 2ನೇ ರಾಜಭವನ ರಸ್ತೆ, ಪಿ.ಬಿ. ನಂ . 5309 , ಬೆಂಗಳೂರು- 01 ಇವರಿಗೆ ಸಲ್ಲಿಸಲು ಸೂಚನೆ 
ನೀಡಲಾಗಿದೆ. 

ಜಿ . ರಾಮಚಂದ್ರ 
ಪಿ . ಆರ್ , 145 

ನಿರ್ದೇಶಕರು , 
CO -OPERATION SECRETARIAT 

NOTIFICATION 
No. CO141 Mayise 2009 , Bangalore, Date : 20th January , 2010 . 
The final gradation list in respect of Marketing Officers of Agricultural Marketing Department for 
the period ending dated:31 .12.2003 was published vide Notification No. ಸಣ್ಣ 306 ಮಾಇಸೇ 2006 
dated :13th January 2009 . The promotions made to the cadre of Marketing Officers from 13 .3. 1979 to 
4.6 .1996 have been reviewed in accordance with the provision of the Karnataka Civil Services (RPPP ) 
Act, 1973 and the dates of eligibility of the officers for promotion to the cadre of Marketing Officers have 
been indicated in column 9 of the gradation list published on 13 . 1. 2009 . 

The AccountantGeneral (A & E ), Karnataka Bangalore shall also revise the pensions and DCRG 
of Sri M . Shivalingappa who has already retired from Government service as per the provisions of Section 
6 & 7 of the Karnataka Civil Services (RPPP ) Act, 1973. 

By Order and in the name of the Governor of Karnataka 
P . R . 146 

C .K . VASUDEVAMURTHY 
Under Secretary to Government 

Co -operation Department. 


ಕಂ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧, ೨೦೧೦ 

೧೨೭ 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
185 ಎಂಆರ್‌ಇ 2009 , ಬೆಂಗಳೂರು, ದಿನಾಂಕ: 20ನೇ ಜನವರಿ, 2010 , 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ರ ಕಲಂ 18( 2) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೃಷಿ ಉತ್ಪನ್ನದ ವ್ಯವಹಾರ ನಡೆಸುವ ಸಹಕಾರ ಮಾರುಕಟ್ಟೆ ವ್ಯವಹಾರಗಳ ಸಂಘದ 
ವತಿಯಿಂದ ಗುಬ್ಬಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಶ್ರೀ ಎನ್. ಜಿ. ನಟರಾಜ್ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 147 

- ಸಿ.ಕೆ. ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಸಿಆಸುಇ 3 ಇಸಂಗ್ರ 2009 (2), ಬೆಂಗಳೂರು, ದಿನಾಂಕ: 26ನೇ ಡಿಸೆಂಬರ್, 2009 , 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ , 1999ರ ಕಲಂ 18 - ಎರ ಉಪಕಲಂ 
(2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 1ನೇ ಜನವರಿ 2010ರ ದಿನಾಂಕವನ್ನು ಈ 
ಮೂಲಕ ಅಧಿಸೂಚಿಸಿದ್ದು, ಆ ದಿನಾಂಕದಿಂದ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದರ ಎಲ್ಲಾ ಸಂಗ್ರಹಣೆಗಳನ್ನು 
ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through-e- Procurement platform ) ಸಂಗ್ರಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ.ಎಸ್ . ಪ್ರಸನ್ನ ಕುಮಾರ್ 

ಪೀಠಾಧಿಕಾರಿ - 1 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) 
PERSONNEL & ADMINISTRATIVE REFORMS SECRETARIAT 

NOTIFICATION 
No. DPAR 3 EPR 2009 (2 ), Bangalore , Date : 26th December, 2009 
In exercise of the powers conferred by sub -section (2 ) of section 18A of the Karnataka 
Transparency in public Procurements Act, 1999, (Karnataka Act 29 of 2000) the Government of 
Karnataka hereby notifies the First day of January , 2010 to be the day from which the North East 
Karnataka Road Transport Corporation , (NEKRTC ) shall procure all its procurements through -e 
Procurement platform 

By Order and in the name of the Governor of Karnataka 
P . R . 149 

G .S . PRASANNA KUMAR 

Desk Officer - 1 , 
Personnel & Administrative Reforms Department. 

(e -Governance) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ :ಸಿಆಸುಇ 3 ಇಸಂಗ್ರ 2009(1), ಬೆಂಗಳೂರು, ದಿನಾಂಕ: 2ನೇ ಫೆಬ್ರವರಿ , 2010, 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ಕಲಂ 18 - ಎರ ಉಪಕಲಂ 
(2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 2ನೇ ಫೆಬ್ರವರಿ 2010ರ ದಿನಾಂಕವನ್ನು ಈ 


೧೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೧ , ೨೦೧೦ 

ಭಾಗ - ೪ಎ 
ಮೂಲಕ ಅಧಿಸೂಚಿಸಿದ್ದು, ಆ ದಿನಾಂಕದಿಂದ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇದರ ಎಲ್ಲಾ 
ಸಂಗ್ರಹಣೆಗಳನ್ನು ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ ( through-e-Procurement platform) ಸಂಗ್ರಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಎಸ್ . ಪ್ರಸನ್ನ ಕುಮಾರ್ 

ಪೀಠಾಧಿಕಾರಿ - 1 ( ಇ - ಆಡಳಿತ) 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
PERSONNEL & ADMINISTRATIVE REFORMS SECRETARIAT 

NOTIFICATION 
No . DPAR 3 EPR 2009 (2 ), Bangalore, Date : 2nd February, 2010 
In exercise of the powers conferred by sub -section (2 ) of section 18A of the Karnataka 
Transparency in public Procurements Act, 1999 , ( Karnataka Act 29 of 2000) the Government of 
Karnataka hereby notifies the second day of February , 2010 to be the day from which the Karnataka 
Thanda Development Corporation Ltd., Bengaluru shall procure all its procurements through -e 
Procurement platform 

By Order and in the name of the Governor of Karnataka 
P . R . 150 

G . S . PRASANNA KUMAR 

Desk Officer- 1, 
Personnel & Administrative Reforms Department. 

(e-Governance ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ - 2 ಸಂಖ್ಯೆ:ಸಿಆಸುಇ 131 ಇಆಇ 2009 , ಬೆಂಗಳೂರು, ದಿನಾಂಕ: 27ನೇ ನವೆಂಬರ್, 2009 

ಕರ್ನಾಟಕ ಮಾಹಿತಿ ಹಕ್ಕು ನಿಯಮಗಳು, 2005ರ ನಿಯಮ 6ರ ಉಪನಿಯಮ (1) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮತ್ತು ದಿನಾಂಕ:7.11 .2007ರ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 79 ಇಜಿಎಮ್ 2005ನ್ನು 
ರದ್ದುಪಡಿಸುತ್ತಾ ಸರ್ಕಾರದ ಉಪ/ ಜಂಟಿ / ಅಪರ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ ಆಡಳಿತ) 
ಇವರನ್ನು ಮಾಹಿತಿ ಹಕ್ಕು ಅಧಿನಿಯಮ , 2005 (ಕೇಂದ್ರದ 2005 ಅಧಿನಿಯಮ ಸಂಖ್ಯೆ 22 ) ರ ಕಲಂ 19ರ ಉಪ ಕಲಂ 
(1) ರಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಇ - ಆಡಳಿತ ವಿಭಾಗಕ್ಕೆ ಸಂಬಂಧಿಸಿದ ವಿಷಯಗಳಿಗಾಗಿ, ಅಪೀಲು 
ಪ್ರಾಧಿಕಾರವನ್ನಾಗಿ ಕರ್ನಾಟಕ ಸರ್ಕಾರ ಈ ಮೂಲಕ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ.ಎಸ್ . ಪ್ರಸನ್ನ ಕುಮಾರ್ 

ಪೀಠಾಧಿಕಾರಿ - 1 ( ಇ - ಆಡಳಿತ) 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
PERSONNEL & ADMINISTRATIVE REFORMS SECRETARIAT 
NOTIFICATION No.DPAR 131 EGM 2009 , Bangalore, Date : 27th November, 2009 

In exercise of the powers conferred by sub -rule ( 1) of rule 6 of the Karnataka Right to Information 
Rules, 2005 and in supersession of the Notification No: DPAR 79 EGM 2005 dated :7.11.2007 the 
Government of Karnataka hereby appoint the Deputy Secretary /Joint Secretary/ Additional Secretary to 
Government, the Department of Personnel and Administrative Reforms (e -Governance ), as the Appellate 
Authority under sub -section (!) of section 19 of the Right to Information Act, 2005 (Central Act 22 of 2005 ) 
in respect of matters pertaining to e -Governance division of the Department of Personnel and 
Administrative Reforms. 

By Order and in the name of the Governor of Karnataka 
P . R . 151 

G . S. PRASANNA KUMAR 

Desk Officer- 1 , (e -Governance ) 
Personnel & Administrative Reforms Department. 


220 - Ya PDF :37 Oddus , TORSO , JJD2307 00 , 9000 

096 
EDUCATION SECRETARIAT 

NOTIFICATION 
No . ED 86 TPU 2006 , Bangalore , Dated : 11th March 2010 
The draft of the following rules which the Government of Karnataka proposes to make in exercise 
of the powers conferred by Section 87 read with sub - section ( 1) of the section 145 of the Karnataka 
Education Act, 1983 (Karnataka Act 1 of 1995 ), is hereby published as required by sub -section (1) of 
section 145 of the said Act for the information of all persons likely to be affected thereby and notice is 
hereby given that the said draft will be taken into consideration after fifteen days from the date of its 
publication in the official Gazette . 

Any objection or suggestion which may be received by the State Government from any person 
with respect to the said draft, before the expiry of period specified above , will considered by the State 
Government. Objections and suggestions may be addressed to the Secretary to Government, Primary 
and Secondary Education , M .S .Building , Bangalore - 560 001. 

DRAFT RULES 
1. Title and commencement.- (1) These rules may be called the Karnataka Educational 
Institutions (Absorption of persons working as part time Lecturers in the Aided Private Educational 
Institutions) ( Special) Rules , 2010 . 

(2) They shall come into force from the date of their publication in the Karnataka Gazette . 

2 . Definitions.- (1 ) In these rules, unless the context otherwise requires : 
(a ) “ Aided Pre -University College” means a college owned and managed by a Private Aided 

Educational Institution receiving salary grant from the Government and recognized by the State 

Government. 
(b ) " Commissioner"means the Commissioner of Pre -University Department. 
(C ) “ Part-time Lecturer” means a person , 

appointed in a Private Aided 14 Grade College and working or worked as such with approval 
or permission of the Director or Commissioner of Collegiate Education . 
Who at the time of such appointment possessed the required educational qualification as 
specified by the Government for appointment as lecturers in Government Pre-University 
College from time to time in the subject in which he was assigned to teach ; and has obtained 
50 percent or more but of less than 55 percent of marks in qualifying examination . 

Who has worked as such for not less than two academic years 1993 -94 and 1994 - 95 . 
Provided that, the persons belonging to the Scheduled Castes and Scheduled Tribes must have 
worked as such for not less than one academic year either during 1993 -94 or 1994 - 95 ; 


Provided further that, after his initial appointment as a part time lecturer, there shall be no break in 
his service for reasons directly attributable to him ; and 
(iv ) who had been working as such during the academic year 1993 - 94 and 1994 - 95 ; and 
(v ) who at the time of absorption under these rules continuously working as part time Lecturer 

and had no full time job or vocation and was not practicing any trade or profession or calling . 
(2 ) Other words and expressions used in these rules but not defined therein shall have the same 
meaning assigned to it in the Karnataka Civil Services (General recruitment) Rules, 1977 and the 
Karnataka Educational Institutions (Pre - University Education ) Rules, 2006 . 

3 . Absorption of part-time lecturers in private Aided Bifurcated Pre -University Colleges. 
(1) Notwithstanding any thing contained in the Karnataka Education Act, 1983 (Karnataka Act 1 of 1985 ) 
and the Karnataka Educational Institutions (Pre -University Education ) Rules, 2006 or any other rules 
made or deemed to have been made under the provisions of the Karnataka Education Act, 1983, relating 


nao PROF837 JODID , TOOOOO , JOOXJis 00 , 9000 

XJ07 - 960 
to recruitment of lecturers in Private Aided Institutions the management shall absorb the services of a part 
time Lecturer in the Private Aided Pre -University college in which he was or is working or in any other 
aided Pre -University under the same management with the approval of the Commissioner of Pre 
University within the sanctioned strength and approved grant-in - aid post of lecturers having full time work 
load in the Aided Pre -University Colleges. 

Provided that, where a part time lecturer can not be absorbed under sub -rule (1 ) for want of 
vacancy , he may be absorbed as and when a vacancy arises due to death , retirement or resignation , 
promotion or any other reason or otherwise of a lecturer in the same aided Pre -University College or any 
other aided Pre -University College under the same management. 

Provided further that, appointment shall not be made under these rules against any post 
earmarked to be filled from among the candidates belonging to the Schedule Castes or the Schedule 
Tribes in accordance with the reservation provided by or under any law or any order, unless there are 
candidates belonging to such castes or tribes as the case may be, available from among the part time 
lecturers to be absorbed . Otherwise such posts shall be treated as backlog vacancy and shall be filled up 
accordingly . 

(2 ) For absorption of part- time lectures under sub -rule (1), the college in which the part-time 
lecturer was or is working has to be taken as one unit . 

(3 ) In respect of the stop -gap lecturers and part time lecturers working in the same college , the 
stop -gap lecturers shall have a precedence over the part time lecturers for absorption under these rules. 

4 . Procedure for absorption of the part time lecturers .- ( 1) On the date of commencement of 
these rules , a screening committee consisting of Commissioner, Collegiate Education , Commissioner, 
Pre-University Education , Director, Collegiate Education shall be constituted by the State Government. 
The screening committee shall prepare a list of eligible candidates of Private Aided First Grade colleges 
for absorption under these rules after obtaining NOC from the concerned educational institution taking 
into consideration the sanctioned Aided posts with full time workload in the concerned aided subject in the 
Private Aided Pre-University College and after following the reservation prescribed by or under any law or 
the order issued from time to time and send such list to the Government for approval. 

(2 ) The Government, after receipt of the list under sub -rule ( 1), and after examining issue orders 
approving or otherwise the absorption in the post in the scale of pay ofLecturer in Pre -University college. 

( 3) The entire process of recommendation of names of eligible part time lecturer and notifying 
such names so recommended by the committee shall as far as may be completed before one year from 
the date of commencement of these rules. 

5 . Pay fixation , seniority , leave and pension of part time lecturers absorbed under these 
rules .- Notwithstanding anything contained in the Karnataka Education Act or any other rules governing 
conditions of service made or deemed to have been made under the Karnataka Education Act, the initial 
basic pay of an absorbed part time lecturer under these rules shall be fixed at the minimum of the scale of 
pay of the category of posts in which he is absorbed and the service rendered prior to the absorption shall 
not count for the purposes of seniority , leave or pension . 

6 . Applicability of other rules.- Subject to the provisions of these rules , all the rules governing 
the lecturers of the Aided Private Educational Institutions , shall be applicable to the persons absorbed 
under these rules. 

By Order and in the name of the Governor of Karnataka , 

S . H . KURIYAVAR 
P . R . 157 

Under Secretary to Government, 

Education Department. (P .U .) 


